ಕರ್ನಾಟಕ ವಿಧಾನ ಪರಿಷತ್ತು 


ಸದಸ್ಯರ ಹೆಸರು - ಶ್ರೀ ಪಿ.ಆರ್‌. ರಮೇಶ್‌ (ನಾಮನಿರ್ದೇಶನ 
ಹೊಂದಿದವರು) 

ಚುಕ್ಕೆಗುರುತ್ತಿಲ್ಲದ ಪ್ರಶ್ನೆ ಸಂಖ್ಯೆ ; 463 

ಉತ್ತರಿಸಬೇಕಾದ ದಿನಾಂಕ 003.2020. 


ಉತ್ತರಿಸಬೇಕಾದ ಸಚಿವರು : ಮಾನ್ಯ ಪಶುಸಂಗೋಪನೆ, ಹಜ್‌ ಹಾಗೂ ವಕ್ಸ್‌ 
ಸಚಿವರು 
ಕ್ರಸಂ ಪ್ರಶ್ನೆಗಳು ಉತ್ತರಗಳು 
ಅ, | ಪಶುಸಂಗೋಪನೆ ಇಲಾಖೆಯಿಂದ | ಇಲಾಖೆಯಿಂದ ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ 
ರೈತರಿಗೆ ಹಾಗೂ ನಿರುದ್ಯೋಗಿಗಳಿಗೆ ಅನುಕೂಲವಾಗುವಂತೆ, ಫಲಾನುಭವಿ ಆಭಾರಿಶ ಕಾರ್ಯಕ್ರಮ ಮೂಲಕ 


ಅನುಕೂಲವಾಗುವಂತೆ ರೂಪಿಸಲಾಗಿರುವ 
ಯೋಜನೆಗಳು ಯಾವುವು; 
ನೀಡುವುದು) 


(ವಿವರ 


ಹೈನುಗಾರಿಕೆ, ಕುರಿ ಸಾಕಾಣಿಕೆ ಮತ್ತು ಹಂದಿ ಮಾಂಸದ ಮಳಿಗೆ 
ಘಟಕಗಳನ್ನು ರೂಪಿಸಲಾಗಿದೆ. ನಿರುದ್ಯೊಗ ಯುವಕ/ಯುವತಿಯರಿಗೆ, 
ಅಲ್ಲಾವಧಿ ವೈಜ್ಞಾನಿಕ ಕೋಳಿ ಸಾಕಾಣಿಕಾ ತರಬೇತಿ ಕಾರ್ಯಕ್ರಮ. 
ನಿರುದ್ಯೋಗ ಯುವಕ/ಯುವತಿಯರಿಗೆ ಪಂಜರದ ಜೊತೆಗೆ 20 ಮೊಟ್ಟೆ 


ಕೋಳಿ ಘಟಕ ಸ್ಥಾಪನೆ. ಗ್ರಾಮೀಣ ಭಾಗದ 
ನಿರುದ್ಯೋಗ/ಯುವತಿಯರಿಗೆ ಹಾಗೂ ಬಡ ಕುಟುಂಬಗಳಿಗೆ 38 
ಅಸೀಲ್‌ ಕ್ರಾಸ್‌/ನಾಟಿ ಕೋಳಿಮರಿಗಳನ್ನು ವಿತರಿಸುವ ಕಾರ್ಯಕ್ರಮ. 
ಕ್ರಸಂ | ಘಟಕದ ವವರ ಘಟಕದ ಸಹಾಯಧನ 
ತ್ತ ಪ.ಜಾ/ಪ.೦ ಸಾಮಾನ್ಯ 

1 | ಹೈನುಗಾರಿಕೆ ಘಚಕಃ( | 60,000 54,000 30,000 

ಒಂದು ಮಿಶ್ರ ಶಳಿ 

ಹಸು ಅಥವಾ 

ಸುದಾರಿತ ಎಮ್ಮೆ) 
2 | ಹಂದಿ ಮಾಂಸದ. 150,000 [135000 |- 

ಮಳಿಗೆ ಘಟಕ 
3 13 ಕುರಿ ಅಥವಾ | 15,000 13.500 10,000 

3 ಆಡುಗಳು 


ವನ್ನು ಫಲಾನುಭವಿಗಳಿಂದ ಬ್ಯಾಂಕ್‌ ಖಾತೆಗೆ ಜಮೆ ಮಾಡಿಸಿ, 


ಸಹಯಾಯಭನವನ್ನು ಸಹಾ ಅದೇ ಖಾತೆಗೆ ಜಮಾ ಮಾಡಿ 


ಅನುಪ್ಪಾನಾಧಿಕಾರಿಗಳು ಕಾರ್ಯಕ್ರಮ ಅನುಷ್ಣಾನಗೊಳಿಸುವುದು 
1 ಕ ಯ ಮ 


ರಾಷೀಯ ಜಾನುವಾರು ಮಿಷನ್‌ ಯೋಜನೆಯಡಿಯಲ್ಲಿ ಫಲಾನುಭವಿ 
ಆಅ [se ps 


ಅಧಾರಿತ ಕಾರ್ಯಕ್ರಮದಡಿ (ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ 


ಪಂಗಡದ ರೈತರಿಗೆ) ಹಿತ್ತಲ ಕುರಿ/ಮೇಕೆ/ಹಂದಿ ಸಾಕಾಣಿಕೆಗಾಗಿ 


ಸಹಾಯಧನವನ್ನು ನೀಡಲಾಗುತ್ತಿದೆ. 2019-20ನೇ ಸಾಲಿನಲ್ಲಿ ಸದರಿ 
ಕಾರ್ಯಕ್ರಮದಡಿ ನೀಡಲಾಗಿರುವ 


ಜಿಲ್ಲಾವಾರು ವಿವರಗಳನ್ನು 


ಅನುಬಂಧದಲ್ಲಿ ಲಗತ್ತಿಸಿದೆ) 


2. ಕೇಂದ್ರ ಪುರಸ್ಕೃತ ರಾಷ್ಟ್ರೀಯ ಗೋಕುಲ ಮಿಷನ್‌ ಯೋಜನೆಯಡಿ 
ನಿರುದ್ಯೋಗಿ ಯುವಕ/ಯುಪತಿಯರಿಗೆ ಜಾನುವಾರುಗಳಲ್ಲಿ ಕೃತಕ 
ಗರ್ಭಧಾರಣೆ ಕುರಿತು ತರಬೇತಿಯನ್ನು ನೀಡಿ ಮೈತ್ರಿ 
ಕಾರ್ಯಕರ್ತರನ್ನಾಗಿ ಪರಿಗಣಿಸಲಾಗಿದೆ. 

ಆ. ಪಶುಸಂಗೋಪನೆ ಇಲಾಖೆಯಿಂದ ಹೌದು 
ಯೋಜನೆಗಳನ್ನು ಸಕಾಲದಲ್ಲಿ 
ಫಲಾನುಭವಿಗಳಿಗೆ ನೀಡಲಾಗುತ್ತಿದೆಯೇ; 
ಇ ಈ ಯೋಜನೆಗಳನ್ನು ಪಡೆದುಕೊಳ್ಳಲು |1. ಫಲಾನುಭವಿ ಆಧಾರಿತ ಕಾರ್ಯಕ್ತಮಗಳೆಲ್ಲಿ ಫಲಾನುಭವಿಗಳ ಆಯ್ಕೆಗಾಗಿ 
ಇರುವ ಮಾನದಂಡವೇನು; ಮಾನದಂಡಗಳನ್ನೊಳಗೊಂಡ ಮಾರ್ಗಸೂಚಿಗಳನ್ನು ತಯಾರಿಸಲಾಗಿದ್ದು, 
ಅದರಂತೆ ಶಾಸಕರ ಅಧ್ಯಕ್ಷತೆಯಲ್ಲಿ ರಚಿಸಲ್ಪಟ್ಟ ಸಮಿತಿಯ ಮೂಲಕ 
ಆಯ್ಕೆ ಮಾಡಿ ಯೋಜನೆ ಅನುಷ್ಣಾನ ಮಾಡಲಾಗುತ್ತಿದೆ. (ಮಾರ್ಗಸೂಚಿ 
ಪ್ರತಿ ಲಗತ್ತಿಸಿದೆ). 

2. ಆಸಕ್ತ ಮೈತ್ರಿ ಕಾರ್ಯಕರ್ತರು ಕನಿಷ್ಪ ಎಸ್‌.ಎಸ್‌.ಎಲ್‌.ಸಿ ಯಲ್ಲಿ 

ತೇರ್ಗಡೆ ಹೊಂದಿರಬೇಕು. 
ಈ. | ಪ್ರಸಕ್ತ ವರ್ಷದಲ್ಲಿ ಎಷ್ಟು ಅನುದಾನವನ್ನು || ಕ | ಕಾರ್ಯಕ್ರಮಗಳು | ಒಟ್ಟು ನಿಗದಿಯಾದ ಅನುದಾನ 
ಈ ಯೋಜನೆಗಳಿಗಾಗಿ || ಸ್‌ ಅನುದಾನ | ವಿಘಯೋ. | ಗಿೀಉ.ಯೋ. | ಸಾಮಾನ್ಯ 
ಮೀಸಲಿಡಲಾಗಿದೆ? (ಜಿಲ್ಲಾವಾರು /||1 12013 ರಡಿ | 806.93 745.50 61.34 
ತಾಲ್ಲೂಕುವಾರು ಮಾಹಿತಿ ನೀಡುವುದು) ಬಳಕೆಯಾಗದೆ 
ಅರುವ ಮೊತ್ತ” 
ಮಹಿಳೆಯರಿಗಾಗಿ 407.00 | 271.00 136.00 | 493.00 
ಪಶುಸಂಗೋಪನೆ 
ಕಾರ್ಯಕ್ತಮಯ 
Tu 70650 | 1006S | 10734 | 495.00 
ಜಿಲ್ಲಾವಾರು ಮಾಹಿತಿಯ ಪ್ರತಿ ಲಗತ್ತಿಸಿದೆ 
ಪಸಂಮೀ 103 ಸಲೆವಿ 2020 WN oo 8 
ಪ್ರಭು ಚಿ ಚವ್ಹಾಣ್‌ 
ಪಶುಸಂಗೋಪನೆ, ಹಜ್‌ ಮತ್ತು ವಕ್ಸ್‌ ಸಚಿವರು 


3/ವಿವ-8/2019-20. 


ಯಿ 
ಪ್ರಸಾವನ: 
ಮೇಲೆ ಓದಲಾದ ಆಯುಕರು, ಪಶುಪಾಲನಾ ಮತು ಪಶುವ್ಗೆದ್ದ ಸೇವಾ ಇಲಾಖೆ ಇವರ ಏಕ 
sh 


೬ 
ಕಡತದಲ್ಲಿ ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಗೆ 2019-20 ನೇ ಸಾಲಿನಲ್ಲಿ ಫಲಾನುಭವಿ 
2 


ಆಧಾರಿತ ಕಾರ್ಯಕ್ರಮಗಳಿಗಾಗಿ ಆಯವ್ಯಯದಲ್ಲಿ 'ಲೆಕ್ಕಶೀರ್ಷಿಕೆ:2403-00-001-0-04" ಅನುಸೂಚಿತ 
ಜಾತಿಗಳ ಉಪ ಯೋಜನೆ ಮತ್ತು ಬುಡಕಟ್ಟು ಉಪಯೋಜನೆ ಕಾಯ್ದೆ 2013 ರಡಿ ಬಳೆಕೆಯಾಗದೇ 


ಇರುವ ಮೊತ್ತ ಉಪಶೀರ್ಷಿಕೆ 422 ವಿಶೇಷ ಘಟಕ ಯೋಜನೆಯಡಿ ರೂ. 745.59 ಲಕ್ಷಗಳು ಮತ್ತು 
ಉಪಶಿರ್ಷಿಕೆ 423 ಗಿರಿಜನ ಉಪಯೋಜನೆಯಡಿ ರೂ. 6134 ಲಕ್ಷಗಳನ್ನು ಹಾಗೂ "ಲೆಕ್ಕಶೀರ್ಷಿಕೆ: 
2404-00-191-1-16 ಮಹಿಳೆಯರಿಗಾಗಿ ಪಶುಸಂಗೋಪನಾ ಕಾರ್ಯಕ್ರಮ” ಇದರಡಿ ಉಪಶೀರ್ಷಿಕೆ 
422 ವಿಶೇಷ ಘಟಕ ಯೋಜನೆಯಡಿ ರೂ. 271.00 ಲಕ್ಷಗಳು ಮತ್ತು ಉಪಶೀರ್ಷಿಕೆ:423 ಗಿರಿಜನ 
ಉಪಯೋಜನೆಯಡಿ ರೂ. 136.00 ಲಕ್ಷಗಳು ಹಾಗೂ ಉಪಶೀರ್ಷಿಕೆ 059 ಸಾಮಾನ್ಯರಡಿಯಲ್ಲಿ ರೂ. 
493.00 ಲಕ್ಷಗಳನ್ನು ನಿಗದಿಪಡಿಸಲಾಗಿದೆ ಎ ದೆ 


5 
ಲ 
~~ pe 

ದೆ ಎಂದು ತಿಳಿಸಲಾಗಿದೆ. 


ಮುಂದುವರೆದು, ಪ್ರಸ್ತುತ ಸಾಲಿನಲ್ಲಿ ಇ-ಆಡಳಿಕ ಇಲಾಖೆಯಿಂದ FRUITS-ID ಯನ್ನು 
ಬಳಸಿಕೊಂಡು ಪಶುಭಾಗ್ಯ ತಂತಾಶ ಹಾಗೂ ಅನುಕೂಲತೆಗಳ ಬಗ್ಗೆ ಒಳಗೊಂಡಿರುವ 


pes) 


ಮಾರ್ಗಸೂಚಿಗಳನ್ನು ತಯಾರಿಸಬಹುದಾಗಿದ್ದು, ಅದರಂತೆ ಕಾರ್ಯಕ್ರಮವನ್ನು ಅನುಷ್ಠಾಗೊಳಿಸಲು 
ಮಾರ್ಗಸೂಚಿಗಳನ್ನು ತಯಾರಿಸಿ ಅನುಮೋದನೆ ನೀಡುವಂತೆ ಏಕ ಕಡತದಲ್ಲಿ ಕೋರಲಾಗಿದೆ. R 


ಪ್ರಸ್ತಾವನೆಯನ್ನು ಕೊಲಂಕಷವಾಗಿ ಪರಿಶೀಲಿಸಿದ ಸರ್ಕಾರವು 2019-20 ನೇ ಸಾಲಿನ ಪಶುಭಾಗ್ಯ 
ತಂತ್ರಾಂಶದಿಂದ ಫಲಾನುಭವಿಗಳ ಆಧಾರಿತ ಕಾರ್ಯಕ್ರಮಗಳ ಮಾರ್ಗಸೂಚಿಗಳಿಗೆ ಸರ್ಕಾರದ 
ಅನುಮೋದನೆ ನೀಡಲು ತೀರ್ಮಾನಿಸಲಾಗಿದೆ. 


ಅದರಂತೆ :ಈ ಕೆಳಕಂಡ ಆದೇಶ. 


ಸರ್ಕಾರದ ಆದೇಶ ಸಂಖ್ಯೆ: ಪಸಂಮೀ 29 ಪಪಾಯೋ 2019 
ಬೆಂಗಳೂರು ದಿನಾಂಕ: 23.07.2019. 


ಪ್ರಸ್ತಾವನೆಯಲ್ಲಿ ವಿವರಿಸಿರುವ ಅಂಶಗಳ ಹಿನ್ನೆಲೆಯಲ್ಲಿ, 2019-20 ನೇ ಸಾಲಿನ ಪಶುಭಾಗ್ಯ 
ತಂತ್ರಾಂಶದಿಂದ.......ಘಲಾಮಭವಿಗಳ...... ಆಧಾರಿತ ಕಾರ್ಯಕ್ರಮಗಳಿಗೆ ಈ ಆದೇಶಕ್ಕೆ ಲಗತ್ತಿರುವ 
ಅನುಬಂಧದಲ್ಲಿರುವ ಮಾರ್ಗಸೂಚಿಗಳಿಗೆ ಅನುಮೋದನೆ ನೀಡಿ ಆದೇಶಿಸಿದೆ. 


ಮೇಲ್ಕಂಡ ಕಾರ್ಯಕ್ರಮಗಳನ್ನು ಅನುಷ್ಟಾನಗೊಳಿಸಲು ಆಯುಕ್ತರು, ಪಶುಪಾಲನಾ ಮತ್ತು 


Fl 9 
ಪಶುವೈೆದ್ದ ಸೇವಾ ಇಲಾಖೆ ರವರು ಅನುಷಾನಾಧಿಕಾರಿಯಾಗಿದ್ದು, ನಿರ್ದೇಶಕರು, ಪಶುಪಾಲನಾ 
pa) [ay 


MAITRIS t “ained 


No of MAITRIS trained 


Details 0 


Sino District 


pS | 


| 
| 
} 
p 
\ 


ಮಾವಾ 


| i 00 

/ oo 4% K 

p ಜಾ] 

| | 96 | 

{ ಜಾಮಿ ಹಿ | pe ದಿಪಿನಗಯಿಲೆ 

j S/Kalburg: | 3 j 
| GYadagir § | | 57 

| j 

el R ಮ _ el 

7 Raichur 80 | 

| R Se § SNS 


| 
- 8 Davangere - | 21 ¥ | 


| pm ಷೂ: ಮಾ 
9'Shivamoga | ತ್ರಿ 


1OlDharwad I 34 eH 


Jellary 52 


| 12 Koppal ರ 7] 


Jelgaurn 112 | 


| | 5. 
L ಮ 
| 20 | 
| | 
| 18 
} 
| _ _ 
| 895 
Ee ENS pt 


ಕರ್ನಾಟಕ ರಾಜ್ನಪಾಲರ ಆದೇಶಾನುಸಾರ 
ಮತ್ತಾ" ಅವರ ಹೆಸರಿನಲ್ಲಿ 


" ಕರಸಾ ತಡ A407 Ag 


ಟೆ. ಹನುಮಂತೇಗೌಡ) 


[2 


ಜಂಟಿ ನಿರ್ದೇಶಕರು, ರಾಜ್ಯ ಹುಜೂರ್‌ ಖಜಾನೆ ಬೆಂಗಳೂರು 
ಉಫನಿರ್ದೇಶಕರು, ಗಣಕಜಾಲ ನಿರ್ವಹಣಾ ಕೇಂದ್ರ, ಖನಿಜ ಭವನ, ಬೆಂಗಳೂರು 
7. ಸಂಬಂಧಪಟ, ಅಧಿಕಾರಿಗಳಿಗೆ ಆಯುಕ್ತರು, ಪಶುಪಾಲನಾ ಮತು ಪಶುವೆದ, ಸೇವಾ ಇಲಾಖೆ, 
್ಣ a ¢ 9 ೨ ಲ" 
ಬೆಂಗಳೂರು ಮುಖಾಂತರ). 
8. ಮಾನ್ನ ಪಶುಸಂಗೋಪವೆ ಮತ್ತು ಮೀನುಗಾರಿಕೆ ಸಚಿವರ ಆಪ ಕಾರ್ಯದರ್ಶಿ, ವಿಧಾನಸೌಧ 
p) ಖಿ 


& 
[e) 
2 
ನ 
€1 t 


9. ಸರ್ಕಾರದ ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ, ಪಶುಸಂಗೋಪಣವೆ ಮತ್ತು ಮೀನುಗಾರಿಕೆ 
ಇಲಾಖೆ, 3 

10. ಸರ್ಕಾರದ ಕಾರ್ಯದರ್ಶಿಯವರ ಅಪರ ಕಾರ್ಯದರ್ಶಿಯಷರ ಆಪ್ಪ ಸಹಾಯಕರು, 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 

Il. ಶಾಖಾ ರಕ್ಷಾ ಕಡತ : ಹೆಚ್ಚುವರಿ ಪ್ರಶಿಗಳು 

ಸಂ. ಅಪಸಂ : ಯೋಜನೆ- 3 : ವಿವ-8 : 2019-20 ಆಯುಕ್ತರವರ ಕಾರ್ಯಾಲಯ 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ 
| ಬೆಂಗಳೂರು ದಿನಾಂಕ: 26-07-2019 


ಪ್ರತಿಯನ್ನು ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರುಗಳಿಗೆ ಮಾಹಿತಿ ಹಾಗೂ ಅಗತ್ಕಕ್ರಮಕ್ಕಾಗಿ 


ಕಳುಹಿಸಿದೆ 


ನಾಗ್ಯ ಶ್ರ 
ಪಶುಪಾಲನೆ ಮತ್ತು ಪಶುವೈದ್ಯಸೇವಾ ಇಲಾಖೆಯಿಂದ ಅಮುಷ್ಠಾನಗೊಳಿಸುತ್ತಿರುವ ಫಲಾನುಭವಿ 
ಆಧಾರಿತ ಎಲ್ಲಾ ರೀತಿಯ ಯೋಜನೆಗಳನ್ನು ಸರ್ಮಪಕವಾಗಿ ನಿರ್ವಹಿಸಲು “ಪಶುಭಾಗ್ಯ” 
ತಂತ್ರಾಂಶವನ್ನು ಬಳಸಲಾಗುತ್ತಿದೆ. ಈ ಸಾಲಿನಿಂದ ಈ ರೀತಿಯ ಎಲ್ಲಾ ಯೋಜನೆಗಳ 
ಫಲಾನುಭವಿಗಳ ಆಯ್ಕೆ, ಅನುಷ್ಠಾನ ಮತ್ತು ಅನುಪಾಲನೆಗಳನ್ನು ಈ ತಂತ್ರಾಂಶವನ್ನು ಬಳಸಿಕೊಂಡೆ 
ಮಾಡಬೇಕು. ಈ ತಂತ್ರಾಂಶದ ಬಳಕೆಯಿಂದ ಫಲಾನುಭವಿಗಳಿಗೆ ಮತ್ತು ಇಲಾಖೆಗೆ ಕೆಳಕಾಣಿಸಿದ 
ಅನುಕೂಲಗಳು ಆಗಲಿದೆ 


ಫಲಾನುಭವಿ ಆಧಾರಿತ ಎಲ್ಲಾ ಯೋಜನೆಗಳ ಫಲಾನುಭವಿಗಳಿಗೆ FRUITS 1D ಇರುವುದು 


ಖಡ್ಡಾಯವೆಂದು ಇ' ಆಡೆಳಿತ ಇಲಾಖೆಯಿಂದ ಸುತಃ ಲೆಯನ್ನು ಹೊರಡಿಸಲಾಗಿದೆ. 


fr) 


ಅ) ಫೆಲಾನುಭವಿಗಳಿಗೆ ಸಂಬಂಧಿಸಿದ ಅನುಕೂಲಗಳು 


1 ಒಂದು ಬಾರಿ ಇಲಾಖೆಯೆ ಯೋಜನೆಗಳಿಗೆ ಈ ತಂತ್ರಾಶದ ಮೂಲಕ ಅರ್ಜಿ ಸಲಿ ಸಿದ್ದಲ್ಲಿ ಪ್ರಿ 
ವರ್ಷ ಸಲ್ಲಿಸುವ ಅಗತ್ಯ' ಇರುವುದಿಲ್ಲ 
2) ಫಲಾನುಭವಿಯು ಸ್ಪತಃ ತಾನೇ ಆಥವಾ ಕೃಷಿ,- ತೋಟಗಾರಿಕೆ, ರೇಷೆ ಇಲಾಖೆಯ ರೈತ 


ಸಂಪರ್ಕ ಕೇಂದ್ರಗಳಲ್ಲಿ ಮತ್ತು ಇಲಾಖೆಯ ಯಾವುದೇ ಪಶುವೈದ್ಯಕೀಯ ಸಂಸ್ಥೆಗಳಲ್ಲಿ ಅಲ್ಲಿಯ 
ಅಧಿಕಾರಿಗಳಿಗೆ ಅಗತ್ಯ ಇರುವ ಮಾಹಿತಿ ನೀಡಿ ೯್ಣRUಗS 10 (ಗುರುತಿನ ಸಂಜಿ) 
ಪಡೆಯಬಹುದು, ಒಮ್ಮೆ ಈ' ರೀತಿ. .ಪಡೆದ ಗುರುತಿನ ಸಂಖ್ಯೆಯು, ಶಾಶ್ವತ ಗುರುತಿನ 
ಸಂಖ್ಯೆಯಾಗಲಿದ್ದು, ಪಶುಪಾಲನಾ ಮತ ಪಶುವೈದ್ಯ ಸೇವಾ ಇಲಾಖೆಯು ಸೇರಿದಂ 


GL 
q 


ಎಲ್ಲಾ ಇಲಾಖೆಗಳ ಸೌಲಭ್ಯ, ಸವಲತ್ತು ಪಡೆಯಲು ಬಳಸಬಹುದು. 


3) FRUITS ID (ಗುರುತಿನ ಸಂಖ್ಯೆ) ಪಡೆದೆ ನಂತರ ಫಲಾನುಭವಿಗಳಿಗೆ ಸಂಬಂಧಿಸಿದ ಜಾತಿ ಪತ್ರ, 
ಜಮೀನು ಮಾಹಿತಿ, ಬಡತನ ರೇಖೆಗಿಂತ ಕೆಳಗಿರುವ ಬಗ್ಗೆ ದೃಡೀಕಥಣ, ಫೋಟೊ ಮುಂತಾದ 
ದಾಖಲೆಗಳನ್ನು`ಸಲ್ಲಿಸುವ ಅಗತ್ಯ ಇರುವುದಿಲ್ಲ. 

4) ಫಲಾನುಭವಿಯು ಸ್ಪತಃ ತಾನೆ" ಅಥವಾ ಇಲಾಖೆಗೆ ಮಾಹಿತಿ ನೀಡಿ “ಪಶುಭಾಗ್ಯ 
ತಂತ್ರಾಂಶದಲ್ಲಿ "ಅರ್ಜಿಯನ್ನು ಇಲಾಖೆಯಲ್ಲಿನ ಸವಲತ್ತುಗಳನ್ನು ಪಡೆಯಲು ಅರ್ಜಿಯನ್ನು 


ಫಲಾನುಭವಿಯ ಅಗತ್ಯ ಮತ್ತು ಅರ್ಹತೆಗೆ ತಕ್ಕಂತೆ ವಿವಿಧ ಯೋಜನೆ ಹಾಗೂ ಘಟಕಗಳಿಗೆ 
ಬೇಡಿಕೆಯನ್ನು ಒಂದೇ ಬಾರಿಗೆ ನೀಡಬಹುದು, ತದನಂತರ ಯಾವಾಗಲಾದರೂ ಬೇಡಿಕೆಯನ್ನು 
ಪರಿಷ್ನರಿಸಿ ತಂತ್ರಾಂಶದಲ್ಲಿಯೇ ಮಾಹಿತಿ ನೀಡಬಹುದು. 


6) ಫಲಾನುಭವಿಗೆ ತನ್ನ ಅರ್ಜಿಯ ಹಂತವನ್ನು ಅಂದರೆ ಆಯ್ಕೆಯಾಗಿದೆಯೇ, ಅಯ್ದಿಯಾಗಿದಲ್ಲಿ 


J. 

ಬ ಹ 
ಯಾವ ಕಛೇರಿಯಲ್ಲಿದೆ ಮುಂತಾದ ಮಾಹಿತಿಯನ್ನು ತಂತ್ರಾಂಶದ ಮೂಲಕ 
ತಿಳಿದುಕೊಳ್ಳಬಹುದು. ಇದರಿಂದಾಗಿ ಯೋಜನೆಯ ಆಮಷ್ಟಾನ ಪಾರದರ್ಶಕೆವಾಗಿರುತದೆ. 

ಥ್‌ ್ತ 


(ಆ) ಇಲಾಖೆಗೆ ಸಂಬಂಧಿಸಿದ ಅನುಕೂಲಗಳು 


) ಘೆಲಾನುಭವಿಗಳೆ ಗುರಿ ವಿಗದಿ ಆಯ್ಕೆ 
ವೇಳಾಪಟಿಯಂತೆ ಮಾಡಬಹುದು. 
ಸು 


2) ಯೋಜನೆಯ ವಧ ಹಂತಗಳಾದ 


ಮ ರ್ರಿ 
3) ಈ ರೀತಿ ಆಯಾ ಸಮಯದ (ಣೀ೩! tim) ಮಾಹಿತಿಯಿಂದ ಯೋಜನೆಯ ಪ್ರಗತಿಯನ್ನು 
ಗುಣಾತ್ಮಕ ಪರಿಶೀಲನೆ ಮಾಡಿ ಸೂಕ್ತ ನಿರ್ದೇಶನಗಳನ್ನು ನೀಡಲು ಸಾಧ್ಯವಾಗುತ್ತದೆ. 


2019-20ನೇ ಸಾಲಿನ ಈ ಮುಂದೆ ತಿಳಿಸಿರುವ ಫಲಾನುಭವಿ ಆದಾರಿತ ಯೋಜನೆಗಳ 


ಮಾರ್ಗಸೂಚಿಗಳನು ಪಾಲಿಸುತಾ “ಪಶುಭಾಗ್ಯ” ತಂತ್ರಾಂಶದಲ್ಲಿಯೇ ಆಗಿಂದಾಗಲೇ ಎಲ್ತಾ 
FE ಎನ 0 p್‌ ರಾ [x03 
ಮಾಹಿತಿಯನ್ನು ಇಂದೀಕರಿಸಲು ಆದೇಶಿಸಿದೆ. ಇನ್ನು ಮುಂದೆ ಈ ತಂತ್ರಾಂಶದಲ್ಲಿರುವ ಮಾಹಿತಿ" 


ಆಧಾರದ, ಮೇಲೆಯೆ, ವಿವಿಧ ಹಂತಗಳಲ್ಲಿ ಅಂದರೆ ರಾಜ್ಯ ಜಿಲ್ಲಾ, ತಾಲ್ಲೂಕುಗಳ ಪ್ರಗತಿಯನ್ನು . 
ಪರಿಶೀಲಿಸಲಾಗುವುದು. ಹಿಂದಿನ ಐದು ಸಾಲುಗಳಲ್ಲಿ ಅನುಷ್ಠಾನ ಮಾಡಿರುವ ಫಲಾನುಭವಿ ಆಧಾರಿತ 
ಯೋಜನೆಗಳ ಫಲಾನುಭವಿಗಳ ಮಾಹಿತಿಯನ್ನು ಸಹಾ ಇಂದೀಕರಿಸಲು ಈ ಮೂಲಕ ಸೂಚಿಸಿದೆ. 


ಯೋಜನಾ ವ್ಯಾಪ್ತಿ 
ರಾಜ್ಯದ 30 ಜಿಲ್ಲೆಗಳಲ್ಲಿ ಅನುಷ್ರಾನಗೊಳಿಸಲಾಗುವುದು 
ಅರ್ಹ ಫಲಾನುಭವಿಗಳು 
ಅ. ಫಲಾನುಭವಿ ಆಧಾರಿತ ಕಾರ್ಯಕ್ರಮಕ್ಕೆ ಆಧ್ಯತೆಯ ಮೇರೆಗೆ ಘಲಾನುಭವಿಗಳನ್ಟಾಗಿ 
'ಕೊಲಿ ಕೃಷಿ ಕಾರ್ಮಿಕರು ಮತ್ತು ಪಶುಸಂಗೋಪನೆಯಲ್ಲಿ ತೊಡಗಿಸಿಕೊಂಡ ಆಸಕ್ತರನ್ನು 
ಆಯ್ಕೆ ಮಾಡಲಾಗುವುದು. 
ಆ. ಸದರಿ ಕಾರ್ಯಕ್ರಮದಲ್ಲಿ ಸರ್ಕಾರದ ನಿಯಮಗಳಂತೆ ಮಹಿಳೆಯರಿಗೆ (ಶೇ.33.3) 
ಅಲ್ಪಸಂಖ್ಯಾತರಿಗೆ (ಶೇ.15) ವಿಶೇಷ ಚೇತನರಿಗೆ (ಶೇ.3) ಅದ್ಯತೆ ನೀಡಲಾಗುವುದು. 
ಇ. ಪರಿಶಿಷ್ಟ ಜಾತಿ / ಪರಿಶಿಷ್ಟ ಪಂಗಡ ಫಲಾನುಭವಿಗಳು ಜಾತಿ ಪ್ರಮಾಣ ಪತ್ರವನ್ನು 
ಹೊಂದಿರಬೇಕು. (ಪ್ರಮಾಣ ಪತ್ರದಲ್ಲಿ RD No. ಇರಬೇಕು) 
ಈ. ಅರ್ಜಿದಾರರು FRUITS ತಂತ್ರಾಂಶದಲ್ಲಿ ನೊಂದಾಯಿಸಿರಬೇಕು 
ಫಲಾನುಭವಿಯ ಆಯ್ಕೆ \ 


ವಿಧಾನ ಸಭಾ ಕ್ಷೇತ್ರವ್ಯಾಪ್ತಿಯಲ್ಲಿ ಸಹಾಯಕ " ನಿರ್ದೇಶಕರು / ಮುಖ ಪಠು 


* Ce) 


ವೈದ್ಯಾದಿಕಾರಿಗಳು (ಆಡಳಿತ): ಸಾಕಷ್ಟು ಪ್ರಚಾರ ನೀಡಿ (ಪತ್ರಾ ಪ್ರಕಟಣೆ ಮೂಲಕ 


ಆಸಕ್ತಿಯುಳ್ಳವರಿಂದ “ಪಶುಭಾಗ್ಯ” ತಂತ್ರಾಂಶದ ಮುಖಾಂತರ ಫಲಾನುಭವಿಗಳ ಆರ್ಜಿ ಪಡೆದು, 
ವಿಧಾನ ಸಭಾ ಕ್ಷೇತ್ರದ ಆಯ್ಕೆ ಸಮಿತಿ ಮೂಲಕ ನಿಗದಿಪಡಿಸಿದ ಯೋಜನೆ, ಘಟಕ ಮತ್ತು ಗುರಿಗೆ 


ಅನುಗುಣವಾಗಿ ಆರ್ಹ ಫಲಾನುಭವಿಗಳನ್ನು ಆಯ್ತೆ ಮಾಡುವುದು. 


ನ: 

I. ವಿಧಾನಸಭಾ ಕ್ಷೇತದ ಮಾನ್ಯ ಶಾಸಕರು .. ಅಧ್ಯಕ್ಷರು 
2. ತಾ್ಲಾಕನ` ಪಾಯ ವಾನಸುತ್ತಿರವ ನದಾನ ಪರಪನ ಸಡಸ್ಕರ ಸ್‌ 
3” ತಾಲ್ಲೂಕ" ದರ್ಮ ನರ್‌ಪಷಾಧ ವಾ್‌ EEN ಸ 
4. ತಾಲ್ಲೂಕು ಸಮಾಜಕಲ್ಯಾಣ ಅಧಿಕಾರಿ ಸಡಸ್ಕರು 

5.. ಶಿಶು ಅಭಿವೃದ್ಧಿ ಷನನಾರವರ ಸದಸ್ಸ್ಥ ಕ | 

6. ತಾಲ್ಲೂಕು ಸಹಾಯಕ ನಿರ್ಡೇತಾರ 1 ಮುಖ್ಯ ಪ ಸದಸ್ಯ 

ವೈದ್ಯಾಧಿಕಾರಿ(ಅಡಳಿತ) ಕಾರ್ಯದರ್ಶಿ | 


ಕೇಂದ್ರಸ್ಥಾನದ ಅಧಿಕಾರಿ ಸದಸ್ಯ ಕಾರ್ಯದರ್ಶಿಯಾಗಿಯೂ, ಇತರ ತಾಲ್ಲೂಕುಗಳೆ ಅಧಿಕಾರಿಗಳಾದ 


ಸದಸ್ಯರುಗಳಾಗಿರುತ್ತಾರೆ. 


ವಿಧಾನಸಭೆ ಕ್ಷೇತ್ರದಲ್ಲಿ ಹೆಚ್ಚು ಭೌಗೋಳಿಕ ವಿಸಾ ನರ ನಮುಷ : ತಾಲ್ಲೂಕಿ 
ಸೇವಾ ema ತಾಲ್ಲೂಕು ಪಶು ಆಸ್ತಕೆಯ ! ಪಶುಪಾಲನೆ 


ತಾಲ್ಲೂಕು ಕಚೇರಿಯ ಸಹಾಯಕ ನಿರ್ದೇ ಶಕರು / ಮುಖ್ಯ ಪಶು ವೈದ್ಯಾಧಿಕಾರಿಗಳು (ಆಡಳಿತ) ರವರು 


ಈ ಸಮಿಶಿಯ ಕಾರ್ಯದರ್ಶಿಗಳಾಗಿರುತ್ತಾ . ಇದೇ ವಿದಾನಸಭೆ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ' ಇತರೆ 
pS ad [43 


ತಾಲ್ಲೂಕುಗಳ ಸಂಬಂಧಿಸಿದ ಇಲಾಖೆಗಳ ತಾಲ್ಲೂಕು ಮಟದ ಅಧಿಕಾರಿಗಳು (ಕಮ ಸಂಖೆ 3,4,5,6 
ಒ ic p) 


(2) 


ರವರು ಸಹ ಸದಸ್ಯರಾಗಿರುತ್ತಾರೆ. ಅದೇ ರೀತಿ ಇದೆ ಕ್ಷೇತ್ರದಲ್ಲಿ ಹೆಚ್ಚು ತಾಲ್ಲೂಕುಗಳು ಬಂದಲ್ಲಿ ಕ್ಷೇತ್ರದ 
ವ df 
[ass 


[xe] 
ಕೇಂದ್ರಸ್ಥಾನದ ಅಧಿಕಾರಿ ಸದಸ್ಯ ಕಾರ್ಯದರ್ಶಿಯಾಗಿಯೂ ಇತರೆ ತಾಲ್ಲೂಕುಗಳ ಅಧಿಕಾರಿಗಳು 
ಕಾರ್ಯದರ್ಶಿಗಳಾಗಿರುತ್ತಾರೆ. 


5. ಸಮಿತಿಯ ಕಾರ್ಯವ್ಯಾಪ್ತಿ 
ಅ. ಫಲಾನುಭವಿಗಳನ್ನು ನಿರ್ದಿಷ್ಟ ಸಮಯದಲ್ಲಿ ವಿವಿಧ ಯೋಜನೆಗಳ ನಿಗದಿತ 
ಗುರಿಗಳನ್ನ್ವಯ ಆಯ್ಕೆ ಮಾಡಿ, ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಕಾರ್ಯಗತವಾಗಲು 
ಸಲಹೆ ನೀಡುವುದು. 
ಆ. ಯೋಜನೆಯಲ್ಲಿ ಲೋಪದೋಷಗಳು ಕಂಡುಬಂದರೆ ಅಂತಹವುಗಳನ್ನು ನಿವಾರಿಸಲು 
ಸಲಹೆ ನೀಡುವುದು. 
ಗುಣಮಟ್ಟದ ಸ್ವತ್ತುಗಳನ್ನು ಖರೀದಿಸಲು ಸಲಹೆ ನೀಡುವುದು. 
ಈ. ಫಲಾನುಭವಿಯ ನಿರಾಸಕ್ತಿ ಇನ್ನಿತರೆ ಕಾರಣಗಳಿಂದ ಸರ್ಕಾರದಿಂದ ಬಿಡುಗಡೆ ಆದ 
ಅನುದಾನವು' ಬಿಳಿಕೆಯಾಗೆದ ಸಂದರ್ಭದಲ್ಲಿ ಅನುದಾನಕ್ಕೆ ಅನುಗುಣವಾಗಿ ಪರ್ಯಾಯ 


[ 


ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಅನುಷ್ಠಾನ ಮಾಡುವುದು. 


ಸದ ಸ್ಯ ಕಾರ್ಯದರ್ಶಿಯವರ ಕಾರ್ಯ 


kg ಮ ಬಜೆ ಈಮಿಿ ಹ ee 4 
ಫಲಾನುಭವಿಗಳ ಆಯ್ತೆ ಮುಗಿದ ಕೂಡಲೀ ''ಪಶುಭಾಗ್ನ್ಗ ತಂತಾಂಶ”ದ 


fag 


ಆ. ಆಯ್ದೆ ನಂತರ ಸಂಬಂದಿಸಿದ ಸ್ಥಳೀಯ ಆಧಿಕಾರಿಗಳು ಯೋಜನೆಯನು, 
[4 ್ಥ ಲ 
ಮಾಡಲು ಕ್ರಮ ವಹಿಸುವುದು. 
ಯೋಜನಾ ಅನುಷ್ಠಾನ ವಿಧಾನ 
1) ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ ಗಾಮೀಣ 'ಭಾಗದ ಜನಸಂಖ್ಯೆಗೆ (ಪರಿಶಿಷ್ಠ' ಜಾತಿ 1 ಪರಿಶಿಷ್ಟ ಪಂಗಡ 
ಹಾಗೂ ಸಾಮಾನ್ಯ) ಅ ರುಗುಣವಾಗಿ ಹಾಗೂ ಅಗತ್ಯತೆಯನುಸಾರ ಜಿಲ್ಲಾವಾರು ಗುರಿಗಳಮ, 
“i ke ಲ 
ನಿಗದಿಪಡಿಸುವುದು. 

2) ಜಿಲ್ಲಾ ಉಪ ನಿರ್ದೇಶಕರುಗಳು ತಾಲ್ಲೂಕುವಾರು ಮತ್ತು ಘಟಕವಾರು ಆಯ ನಾ ತಾಲ್ಲೂಕಿನಲ್ಲಿರುವ 


ಜನಸಂಖ್ಯೆಗೆ (ಪರಿಶಿಷ್ಠ ಜಾತಿ/ ಪರಿಶಿಷ್ಟ ಪಂಗಡ / ಸಾಮಾನ್ಯ) ಅನುಸಾರವಾಗಿ ಹಂಚಿಕೆ 
. ಭಾಡುವುಡು ಹಾಗೂ ಅದಕ್ಕೆ ತಕ್ಕಂತೆ ಮುದಾನವನ್ನು "ಮರುಹಂಚಿಕೆ ಮಾಡುವುದು. 


3) ಸಹಾಯಕ ನಿರ್ದೇಶಕರು ಆಯಾ ತಾಲ್ಲೂಕಿಗೆ ನಿಗದಿಯಾದ ಗುರಿಗಳ ಪೈಕಿ ವಿಧಾನಸಭಾ 


ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹ್ಹಾನ ಮಾಡಿ “ಪಶುಭಾಗ್ಯ ತಂತ್ರಾಂಶ”ದಲ್ಲಿ 
ಅಳವಡಿಸುವುದು. 
4) ಸಹಾಯಕ ನಿರ್ದೇಶಕರು ಅರ್ಹ ಘಫಲಾಮಭವಿಗಳ ಆಯ್ಕೆಗಾಗಿ ವಿಧಾನಸಭಾ ಕ್ಷೇತ್ರದ ಶಾಸಕರ 


ಕ್ಷೇತ್ರವಾರು ಗುರಿಗಳನ್ನು ಮತ್ತು "ಅದಕ್ಕೆ ತಕ್ಕಂತೆ ಅನುದಾನವನ್ನು ಮುರು ಹಂಚಿಕೆ ಮಾಡಿ, ಆಸಕ್ತ 


ಅಧ್ಯಕ್ಷತೆಯಲ್ಲಿನ ಸಮಿತಿ ಮುಂದೆ ಮಂಡಿಸಲು ಜಗ ಸ್ಪೀಕರಿಸಿರುವ ಅರ್ಜಿಗಳ 
ಮಾಹಿತಿಯನ್ನು “ಪಠಕು ಭಾ ಗ್ಯ ತಂತ್ರಾಂಶ”ದ' ಮೂಲಕ ಪಡೆದು ಮಂಡಿಸಿ ನಿಗದಿತ "ಗುರಿಗೆ 
april] ಆಯ್ಕೆ ಮಾಡುವುದು. 

5) ಫಲಾನುಭವಿಗಳನು ನ್ನು ಅಯ್ಸೆಗೊಳಿಸುವಾಗೆ ಮುಖ್ಯ ಮಂತ್ರಿಗಳ ಕಾರ್ಯಾಲಯದಿಂದ, ಇಲಾಖಾ 
ಸಚಿವರಿಂದ, ಸಚಿವಾಲಯದಿಂದ, ಆಯುಕ್ತಾಲಯದಿಂದ : “ಜನಸ್ಪಂದನ” ಕೋಶದಿಂದ 
ಸ್ವೀಕರಿಸಿರುವ ಅರ್ಜಿಗಳನ್ನು ಸಹಾ ಫಲಾನುಭವಿಗಳ ಆಯ್ಕೆ ವೇಳೆ ಪರಿಗಣಿಸು ವುದು. 

6) ಉಪ ನಿರ್ದೇಶಕರು ಜಿಲ್ಲೆಗೆ ನಿಗದಿಯಾದ ಗುರಿಗಳನ್ನು ತಾಲ್ಲೂಕು ಸಹಾಯಕ ನಿರ್ದೇಶಕರು / 
ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) ಇವರಿಂದ ಮಾಹಿತಿ ಪಡೆದು ತಾಲ್ಲೂಕುವಾರು ಜಿಲ್ಲಾ 
ಲೀಡ್‌ ಬ್ಯಾಂಕ್‌ ಮುಟಾಂತೆಕ ಬ್ಯಾಂಕ್‌ವಾರು ನಿಗದಿಪಡಿಸಲು ಸೆಮಪಹಿಸುವುದು. 

7) eid ವಂತಿಗೆ ಸ್ಲೀಕರಿಸುವಂತಹ ಯೋಜನೆಗಳನ್ನು ವಂತಿಗೆ ಹಣವನ್ನು 
ಫಲಾನುಭವಿಗಳಿಂದ ಅವರ ಬ್ಯಾಂಕ್‌ ಖಾತೆಗೆ...ಜಮೆ.. ಮಾಡಿಸಿ, ನಂತರ ಸಹಾಯಧನವನ್ನು 
ಅದೇ ಖಾತೆಗೆ ಜಮಾ ಮಾಡಿ ಸ್ವತ್ತನ್ನು ಮಾರಾಟ ಮಾಡಿರುವವರಿಗೆ ಪಾವತಿಸುವಂತೆ 
ಅಮಪ್ಪಾನಾಧಿಕಾರಿಗಳೇ ಕಾರ್ಯಗತಗೊಳಿಸುವುದು. 

8) ಸಹಾಯಕ ನಿರ್ದೇಶಕರು ವಿಳಂಬವಿಲ್ಲದೆ ಆಯ್ಕೆಯಾದ ಫಲಾನುಭವಿಗಳ ಅರ್ಜಿಯನ ್ರಿ 
ದಾಖಲೆಗಳೊದಿಗೆ ಸಂಬಂಧಿಸಿದ ಪಶುವ್ಧೆ ;ದ್ಯಾಧಿಕಾರಿಗಳ ಮುಖಾಂತರ ಸಾಲ ಮಂಜೂರಾತಿಗಾಗಿ 
ಬ್ಯಾಂಕ್‌ಗಳಿಗೆ ಸಲ್ಲಿಸುವುದು ಹಾಗು ಈ ಹತ್‌ ಪಶುಬಾಗ್ಯ ತಂತ್ರಾಂಶದಲ್ಲಿ ನಮೂದಿಸುವುದು. 

ಳೀಯ ಪಶ ವೈದ್ಯಾಧಿಕಾರಿಗಳು ಸಂಬಂಧಿಸಿದ ಬ್ಯಾಂಕ್‌ಗಳಿಂದ 


A 
ಕ: ನಿರ್ದೇಶಕರಿಗೆ ಸಲ್ಲಿಸುವುದು. 


ಉಲ 
9) ಅನುಷ್ಠಾನ ಅಧಿಕಾರಿಗಳಾದ 


ಸಾಲ ಮಂಜೂರಾತಿ ಪತ್ರ ಪಡೆದ 


; 
& 


೮ ವಟಾ 
ಫಲಾನುಭವಿ, ಮಾರಾಟಗಾರ, ಬ್ಯಾಂಕ್‌ ಪ್ರತಿನಿದಿ ಮತ್ತು ಅನುಪ್ರಾನಾದಿಕಾರಿ ಸತ್ರಿನೊಂದಿಗೆ 
ಇರುಷಪ ಪೋಟೋವನ್ನು “ಪಶುಬಾಗ್ಯ ತಂತ್ರಾಂಶ”ದಲ್ಲಿ ಎಲ್ಲಾ ವಿವರಗಳೊಂದಿಗೆ 
ದಾಖಲಿಸುವುದು 

13) ಗಾಮೀಣ ಪ್ರದೇಶದ ಫಲಾನುಭವಿಗಳಿಗೆ ದನದ ಕೊಟ್ಟಿಗೆ ನಿರ್ಮಾಣಕ್ಕಾಗಿ ಮಹಾತ್ಮ ಗಾಂಧಿ 
ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ (MGNREGA) ಯೋಜನೆಯಡಿ ಅವಕಾಶ 
ಕಲಿಸಲು" ಸಳೀಯ ಗ್ರಾಮ ಪಂಚಾಯ್ತಿ ಪಿ.ಡಿ.ಓ.ಗಳಿಗೆ' ಹಾಗು ತಾಲ್ಲೂಕು ಕಾರ್ಯ ನಿರ್ವಾಹಕೆ 


ಅಧಿಕಾರಿಗಳಿಗಳಿಗೆ ಮಾಹಿತಿ ನೀಡುವುದು. 


14) ಕಳ ಲ್ಲ ಪ 
ಸವಲತ್ತು ಪಡೆದಿರುವ ಕುಟುಂಬಗಳು ಮತ್ತೆ ಈ ಯೋಜನೆಯ ಸವಲತು ಪಡೆಯಲು 
ಅರ್ಹರಿರುವುದೀ 


ಯೋಜನಾ ಅನುಷ್ಠಾನಾಧಿಕಾರಿಗಳು 
ಸ್ಥಳೀಯ ಅಧಿಕಾರಿಗಳಾದ ಸಹಾಯಕ ನಿರ್ದೇಶಕರು ಅಥವಾ ಪಶುವೈದ್ಯಾಧಿಕಾರಿಗಳು ಯೋಜನೆಯ 


ಅನುಪ್ರಾನಾಧಿಕಾರಿಗಳಾಗಿರುತ್ತಾರೆ ಮತ್ತು ಈ ಕೆಳಗಿನ ಎಲ್ಲ ದಾಖಲೆ ಪತ್ರಗಳ ಮೂಲ ಪ್ರತಿಗಳನ್ನು 
ನಿರ್ವಹಿಸುವುದು ಅವರ ಜವಾಬ್ದಾರಿ ಅಗಿರುತ್ತದೆ. 


') ಸಾಲ ಮಂಜೂರಾತಿ ಪತ್ರ 

2) FRUITS ID ದೃಢೀಕರಣ ಪತ್ರ 
3) ಪಲಾನ\ುಭವಿಯಿಂದ ಸಹಾಯಧನ ಪ 
4) ಫೆಲಾನುಭವಿಯೊಂದಿಗೆ ರಾಸುವಿನ ಭಾವಚಿತ್ರ - 3 ವಿವಿಧ ಕೋನಗಳಲ್ಲಿ. 
5) ಸ್ಪತ್ತು ಖರೀದಿ ನಗದು ರಸೀದಿ. 

6) ಜಾನುವಾರು ಆರೋಗ್ಯ ದೃಢೀಕರಣ ಪತ್ರ, ವಿಮಾ ಪಾಲಿಸಿ. 

7) ಸಾಗಾಣಿಕೆ ವೆಚ್ಚದ ಬಿಲ್‌ (ರಶೀದಿ). . 

8) ಪಶು ಆಹಾರ ಖರೀದಿ ಬಿಲ್‌ಗಳು. 

9) ಇತರೆ ದಾಖಲಾತಿಗಳು. 


3) 


4) 


5) 


6) 


7) 


8). 


9) 


ಕ್ಷೇತವಾರು ಗುರಿಗಳನ್ನು ಮತು ಅದಕ್ಕೆ ತಕ್ಷಂತೆ ಅಸುದಾನವನು, ಮರು ಹಂಚಿಕೆ ಮಾಡಿ, ಆಸಕ 
es £8 ರ: ಸ ತ್ರ % 


ತೆಯಮುಸಾರ ಜಿಲ್ಲಾವಾರು ಗುರಿಗ ಮ್ನ 


GL © 


ಜನಸಂಖ್ಯೆಗೆ (ಪರಿಶಿಷ್ಠ ಜಾತಿ) ಪರಿಶಿಷ್ಠ ಪಂಗಡ / ಸಾಮಾನ್ಯ) ಅನುಸಾರವಾಗಿ ಹಂಚಿಕೆ 
ಮಾಡುವುದು ಹಾಗೂ ಅದಕ್ಕೆ ತಕ್ಕಂತೆ ಅಷ ದಾನವನ್ನು ಮರುಹಂಚಿಕೆ ಮಾಡುವುದು. 
ಸಹಾಯಕ ನಿರ್ದೇಶಕರು ಆಯಾ ತಾಲ್ಲೂಕಿಗೆ ನಿಗದಿಯಾದ ಗುರಿಗಳ ಪೈಕಿ ವಿಧಾನಸಭಾ 


fy 


ಅಳವಡಿಸುವುದು. 


ತೆ 
ಫಲಾನುಭವಿಗಳಿಂದ ಅರ್ಜಿಗಳನ್ನು ಆಹಾನ ಮಾಡಿ “ಪಶುಭಾಗ್ಯ ತಂತ್ರಾಂಶ”ದಲ್ಲಿ 


ಅಧ್ಯಕ್ಷತೆಯಲ್ಲಿನ ಸಮಿತಿ ಮುಂದೆ ಮಂಡಿಸಲು ಈಗಾ 
ಪಶು ಕ 


ಅನುಗುಣವಾಗಿ ಆಯ್ಕೆ ಮಾಡುವುದು. 
ಘಲಾಸುಭವಿಗಳನ್ನು ಆಯ್ಕೆಗೊಳಿಸುವಾಗ ಮುಖ್ಯ ಮಂತ್ರಿಗಳ ಕಾರ್ಯಾಲಯದಿಂದ, ಇಲಾಖಾ 
ಸಚಿವರಿಂದ, " ಸಚಿವಾಲಯದಿಂದ, ಆಯುಕ್ತಾಲಯದಿಂದ “ಜನಸ್ತಂದನ” ಕೋಶದಿಂದ 
ಸ್ವೀಕರಿಸಿರುವ ಅರ್ಜಿಗಳನ್ನು ಸಹಾ ಫಲಾನುಭವಿಗಳ ಆಯ್ಕೆ ವೇಳೆ ಪರಿಗಣಿಸುವುದು. 

ಉಪ ನಿರ್ದೇಶಕರು ಜಿಲ್ಲೆಗೆ ನಿಗದಿಯಾದ ಗುರಿಗಳನ್ನು ತಾಲ್ಲೂಕು ಸಹಾಯಕ ನಿರ್ದೇಶಕರು / 
ಮುಖ್ಯ ಪಶುವೈದ್ಯಾಧಿಕಾರಿ (ಆಡಳಿತ) ಇವರಿಂದ ಮಾಹಿತಿ ಪಡೆದು ತಾಲ್ಲೂಕುವಾರು ಜಿಲ್ಲಾ 
ಲೀಡ್‌ ಬ್ಯಾಂಕ್‌ ಮುಖಾಂತರ ಬ್ಯಾಂಕ್‌ವಾರು ನಿಗದಿಪಡಿಸಲು ಕ್ರಮವಹಿಸುವುದು. 
ಫಲಾನುಭವಿಗಳಿಂದ ವಂತಿಗೆ ಸೀಕರಿಸುವಂತಹ ಯೋಜನೆಗಳನ್ನು ವಂತಿಗೆ ಹಣವನ್ನು 


[4 


ಫಲಾನುಭವಿಗಳಿಂದ ಅವರ ಬ್ಯಾಂಕ್‌ ಖಾತೆಗೆ ಜಮೆ ಮಾಡಿಸಿ, ನಂತರ ಸಹಾಯಧನವನ್ನು 


ಅದೇ ಖಾತೆಗೆ ಜಮಾ ಮಾಡಿ ಸ್ಪತೆನ್ನು ಮಾರಾಟ ' ಮಾಡಿರುವವರಿಗೆ ಪಾವತಿಸುವಂತೆ 
ಅನುಷ್ಠಾನಾಧಿಕಾರಿಗಳೇ ಕಾರ್ಯಗತಗೊಳಿಸುವುದು. 

ಸಹಾಯಕ. ನಿರ್ದೇಶಕರು ವಿಳಂಬವಿಲ್ಲದೆ ಆಯ್ಕೆಯಾದ ಫಲಾನುಭವಿಗಳ ಅರ್ಜಿಯನ್ನು 
ದಾಖಲೆಗಳೊದಿಗೆ ಸಂಬಂಧಿಸಿದ ಪಶುವೈದ್ಯಾಧಿಕಾರಿಗಳ ಮುಖಾಂತರ ಸಾಲ ಮಂಜೂರಾಶಿಗಾಗಿ 
ಬ್ಯಾಂಕ್‌ಗಳಿಗೆ ಸಲ್ಲಿಸುವುದು ಹಾಗು ಈ ಬಗ್ಗೆ ಪಶುಬಾಗ್ಯ ತಂತ್ರಾಂಶದಲ್ಲಿ ನಮೂದಿಸುವುದು. 
ಅನುಷ್ಠಾನ ಅಧಿಕಾರಿಗಳಾದ ಸ್ಥಳೀಯ ಪಶುವೈದ್ಯಾಧಿಕಾರಿಗಳು ಸಂಬಂಧಿಸಿದ ಬ್ಯಾಂಕ್‌ಗಳಿಂದ 
ಸಾಲ ಮಂಜೂರಾತಿ ಪತ್ರ ಪಡೆದು ಸಹಾಯಕ ನಿರ್ದೇಶಕರಿಗೆ ಸಲ್ಲಿಸುವುದು. 


———5 


ನಮೂನೆಯಲ್ಲಿ)ಪಡೆಯುವುದು. 
. 6) ಘಲಾಮಭವಿಯಿಂದ ಸಹಾಯಧನ ಪಡೆದಿರುವ ಬಗ್ಗೆ ಮುಂಗಡ ರಸೀತಿ (ತ್ರಿಪ್ರಕಿಯಲ್ಲಿ) 


£ 
Ka 


9. ಸ್ವತ್ತು ಖರೀದಿ ಸಮಿತಿ 


1 ಫೆಲಾನುಭವಿಯ ಗ್ರಾಮ ವ್ಯಾಪ್ತಿಯ ಅನುಷ್ಟಾನ ಅಧಿಕಾರಿಗಳಾದ ಸ್ಥ 
- 


ನಿರ್ದೇಶಕರು / ಪಶುವೈದ್ಯಾಧಿಕಾರಿ. 


L 


2) ಬ್ಯಾಂಕ್‌ ಅಧಿಕಾರಿ / ಪ್ರತಿನಿಧಿ (ಬ್ಯಾಂಕುಗಳಿಂದ ಸಾಲ ಪಡೆದ ಯೋಜನೆಗಳಿಗೆ ಮಾತ್ರ 
3) ಫಲಾಮುಭವಿ. 
Je 


4) ಮಾರಾಟಗಾರ 


9. ಯೋಜನೆ ಮೇಲ್ಪಿಚಾರಣೆ 

॥ ಅನುಷ್ರಾನಾಧಿಕಾರಿಗಳು ಸ್ಪತ್ತು ಖರೀದಿ ಸಮಿತಿ ಮೂಲಕ ರಾಸುಗಳ ಖರೀದಿ ಮಾಡುವುದು 

2) ಅನುಷ್ಟಾನಾಧಿಕಾರಿಗಳು ಸಂಬಂಧಿಸಿದ ಮೂಲ ದಾಖಲೆ ಪತ್ರಗಳನ್ನು ತಮ್ಮ ಕಛೇರಿಯಲ್ಲಿ 
ನಿರ್ವಹಣೆ ಮಾಡುವುದು. _ 

3) ಅನುಷ್ಟಾನಾಧಿಕಾರಿಗಳು ಯೋಜನೆಯಲ್ಲಿ ನೀಡಿದ ರಾಸುಗಳ ಆರೋಗ್ಯ ರಕ್ಷಣೆ, ಲಸಿಕೆ 

° ಕಾರ್ಯಕ್ರಮ ಕೈಗೊಳ್ಳುವುದು , 

4) ವಿತರಿಸಿದ ಸ್ವತ್ತುಗಳ ಅನುಪಾಲನೆ ವಹಿ (Asset register) ನಿರ್ವಹಿಸುವುದು. 

5) ಅನುಷ್ಪಾನಾದಿಕಾರಿಗಳು ಹಣ ವಿನಿಯೋಗ ದೃಢೀಕರಣ ಪತ್ರಗಳನ್ನು ಬ್ಯಾಂಕ್‌ಗಳಿಂದ ಪಡೆದು, 
ದೃಢೀಕರಿಸಿ ತಾಲ್ಲೂಕು ಸಹಾಯಕ ನಿರ್ದೇಶಕರುಗಳ ಮೂಲಕ ಉಪ ನಿರ್ದೇಶಕರಿಗೆ 
ಸಲ್ರಿಸುವುದು. 

6) ಉಪ ನಿರ್ದೇಶಕರುಗಳು ಯೋಜನೆಯೆ`ಆನುಷ್ಠಾನದ `'ಬಗ್ಗೆ' ಹಾಗೂ ಯೋಜನೆಯ ಅನುಸರಣೆ 
/ ಪ್ರಗತಿಯ ಬಗ್ಗೆ ಕಾಲಕಾಲಕ್ಕೆ ವರದಿ ಪಶು ಭಾಗ್ಯ ತಂತ್ರಾಂಶದಲ್ಲಿ ಸಲ್ಲಿಸುವುದು. 

7. ಜಿಲ್ಲೆಯ ಉಪ ನಿರ್ದೇಶಕರು ಅನುಷ್ಠಾನಗೊಂಡ ಯೋಜನೆಯ ಪ್ರತಿ ತಾಲ್ಲೂಕಿನ ಕನಿಷ್ಠ ಶೇ.2 
ರಷ್ಟು ಹಾಗೂ ತಾಲೂಕು ಸಹಾಯಕ ನಿರ್ದೇಶಕರು ಶೇ.5ರಷ್ಟು ಫಲಾನುಭವಿಗಳ ಮನೆಗೆ ಭೇಟಿ 


ವೀಡಿ ಅನುಷ್ಠಾನದ ಮತ್ತು ಸ್ಪತ್ತನ್ನು ನಿರ್ವಹಿಸಿರುವ ಬ p ಪರಿಶೀಲನೆ ಮಾಡಬೇಕು. 


ವ 


10. 


8) 


(Recently Calved) ದಿನಕೆ 08 ರಿಂದ 10 ಲೀಟರ್‌ ಹಾಲು ನೀಡುವ ಸಾ ಮರ್ಥ್ಯ ಇರುವ 
™ 


ಮಿಶ್ರ ತಳಿ ಹಸು ಅಥವಾ ಇತ್ತೀಚೆಗೆ ಕರು ಹಾಕಿದ / ತುಂಬು ಗರ್ಭದ ದಿನಕ್ಕೆ 05 ರಿಂದ 06 
ದಿ 


ಲೀಟರ್‌ ಹಾಲು ನೀಡುವ ಸಾಮರ್ಥ್ಯ ಇರುವ ಒಂದು ಸುಧಾರಿತ ಎಮ್ಮೆ ಖರೀ 

4) ಹೈನುಗಾರಿಕೆ ಯೋಜನೆಯಡಿಯಲ್ಲಿ ಖರೀದಿ ಸಮಿತಿಯ ವಿವೇಚನೆಗೆ ಒಳೆವಟ್ಟು ರ ರಾಸುಗಳನ ್ಸಿ 
ಹೊರ ಜಿಲ್ಲೆ 1 ಹೊರ ರಾಜ್ಯಗಳಿಂದ" ಖರೀದಿಸುವುದು. 

5) ಮಿಶ್ರ .ತಳಿ ಹಸು / ಸ ಕ. ಎಮ್ಮೆ 1 ರಾಸುಗಳನ್ನು ಖರೀದಿ ಸ್ಥಳದಿಂಡ ಫಲಾನುಭವಿ 
ಕೊಟ್ಟಿಗೆಯವರೆಗೆ ಸಾಗಾಣಿಕೆ ಮಾಡಲು ಭರಿಸುವ 'ಪಚ್ಚವನ್ನು ಯೋಜನಾ ನಾ 
ನೀಡುವುದು. _ 

6) ಹಂದಿ ಮಾಂಸದ ಘಟಕದ ಯೋಜನೆ ನೆಯನ್ನು ಯೋಜನಾ ವರದಿಯಲ್ಲಿರುವಂತೆ 
ಅನುಷಾನಗೊಳಿಸುವುದು (ಲಗತಿಸಿದೆ). 


ಹೈನುಗಾರಿಕೆ ಘಟಕ 37000 30,000 |. 
(ಒಂದು ಮಿತ್ರ ತಳಿ ಹಸು ಅಥವಾ ಸುದಾರಿತ ಎಮ್ಮೆ) | 
2 ಕುರಿ ಅಧವಾ`ಆಡಾಗ ಪ ಘಟ (0+)s 70,000, ©6300 


ಹಂದ ಮಾಂಸದ ಮಾಗಾ ರರ 7,35,000 ೭ 


ಘಟಕದ ವಿವರಗಳು 
1D ಹೈನುಗಾರಿಕೆ ಘಟಕ ವಿವರ 


ಜಾನುವಾರು ಸಪ ಮತ್ತ ಹಹ ವಷ ೯ಕ್ಕೆ) 
ಸಾಗಾಣಿಕೆ`ಷೆಚ್ಚಿ (ರಿಪು ಪ್ರ "ಇತರ್‌ 


ಒಟ್ಟುಪಾತ್ತ್‌್‌ ಪ್‌್‌್‌ 


ಎ೨ 


j 
ಪಶು ಅಹಾರ ಮತ್ತು ಲವಣ ಮಿಶ್ರಣ ಮೆಚ್ಚ 3,000 ; 
| 


ರ 


ತೆ 


Se 


“HT -| ಮಾಂಸದ" ಅಂಗಡಿ. "ನವೀಕರಣ / ನಿರ್ಮಾಣ ಗರಿಷ್ಠ 


p) ಸದ್ರಡಡ ಒಳಗೆ ನಭಜಕಗಳನ್ನು: ಮಾಡಲು 


| | | 

3 [ನರಡ್‌ 400 ಜರ್‌ ್‌ ಸ್ಯತ್ಯಾಾನನ್ನಾ ಸ ಕೊಳ್ಳಲು ಮತ್ತು ನದ್ಯತ್‌ ಸಂಪ್‌ 20.000 | 

| =| ಕಲ್ಪಿಸಲು EE 
4 ತೊಕ ನಾನ ಪಪ್‌ ಅಸೆ ದವಾ | 
| : ಮತ್ತು ಪ್ಯಾಕಿಂಗ್‌ ವಸ್ತುಗಳು | 
ರ್‌ ಸ ಬಟ್ಟು ಮೊತ್ತ 50,000, 


i £ 


3) 3 ಕುರಿ ಅಥವಾ 3 ಆಡುಗಳ ಘಟಕ 


ು ತಿ ಸಿ ಸಂ K; ಗ ರಾದ . 15.000 
| (ಒಂದು ಕುರಿ/ಮೇಕೆ ಕೆಗೆ 5000/-ರಂತೆ) ಗರಿಷ್ಠ ಮೊತ್ತ | - 


ಹ 
ಸಾನೇ 831 ಯಿ 
ಸರ್ಕಾರದ ಅಧಿನ ಕಾರ್ಯದರ್ಶಿ, 


A ಪಶು ಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ, 
ಪಶುಸಂಗೋಪನೆ) \ 


ಇಬ್ಬ 


2019-20ನೇ ಸಾಲಿನ ನಲ್ಲಿ ಅನುಸೂಚಿತ ಜಾತಿಗಳ ಉಪ ಯೋಜನೆ ಮತ್ತು ಬುಡಕಟ್ಟು ಉಪ 
ಬಳಕೆಯಾಗದೆ ಇರುವ ಮೊತ್ತ 2403- 00 001-0-—04 


ಕರ್ನಾಟಕ ಸರ್ಕಾರ 


ಪಶುಪಾಲನಾ ಮತ್ತು ಪ ಪಶುವೈದ್ಯ ಸೇವಾ ಇಲಾಖೆ 


ಯೋಜನೆ ಕಾಯ್ದೆ 2013 ರಡಿ 


ಗಿರಿಜನ ಉಪ ಯೋಜನೆ ಕಾರ್ಯಕ್ಷಮ 

#3] HE ಸ ' 3 ಠರಿ/ಮೇಕೆ ಘಟಕ | ಹಂದಿ ಘಟಕ 1 
| ಆರ್ಥಿಕ ಘ್‌ ನರಿ T] ಸ | ಆರ್ಥಿಕ ಭೌತಿಕ] ” 

FT dor ಬೆಂಗಳೂರು ನಗರ್‌ 03 ಇ t iN SOT 
3 2 |ೆಂಗನೂರು ಗ್ರಮಾಂತರ I i WW — i 06] 2 
| 3 ಚಿತ್ರದುರ್ಗ | 270 5; 0675" 5 135 EN JT 
| 4 ಚಿಕ್ಕಬಳ್ಳಾಪುರ HOT 3 135) 1 2303 
3 ದಾವಣಗೆರ 0 TI 
6 ಕೊಣಾ ON OS ON RE —T 
[7 1ರಾಪನಗರ OT] MN ST NE 
3 ಅಶಮೊಗ್ಗ 0೫ Tom 3 Ka 08 3 
eT HO a3 
10 ಮೈಸೂರು | 1S, 05 3 7 
11 [ಚಾಮರಾಜನಗರ ' 0; 0.270] 2 135 1, 1.62) 3, 
12 ಚಿಕ್ಕಮಗಳೂರು 0.54 1 03S OT 2; 
13 ದಕ್ಷಣ ಕನ್ನಡ A | |_OT I35) ~~ 1 
14 ಹಾಸನ | 0405 31 043 
15 Hoar MN NT EN ES EE i TT 
ps SS LE NN SLE] 
17 maa 0.54 NET TT) 
78 Sine as 8 
19 ಬಾಗಲಕೋಟಿ | OBS TIS 14) 
20 (ಧಾರವಾಡ TE) [ 031 3] 
| 2 po 10S Tm WS 081 3 
[22 ಹಾಷೇರಿ 03 l 020 TIS 
7 CN EN 054 
| 24 ವಿಜಯಪುರ ] 0.54 1/7 0.135 I | TS 2 
25 ಕಲಬುರಗಿ Am 3 03 
[26 un § SS a 
27 ಜೀದ್‌ 05 10 4 I 378 ನ್‌್ಠಾ 
| 28 ಕೊಪ್ಪಳ T0872 9205 3135 I 6] 
| 29 ರಾಯಜೊರು ' | 067 5) S40 4s 9] 
30 ಯಾದಗಿರಿ | 054 Tos 3 TIO 
ಲ 22 23830 2 30) 823 IIs] 

7 
ಆಯೆಕ್ಷರು 


('e 


ಪಶುಪಾಲನಾ 


ಕರ್ನಾಟಕ ಸರ್ಕಾರ 


ಮತು 
ಮ 


ಪಶುವೈದ್ಯ ಸೇವಾ ಇಲಾಖೆ 


2019-20ನೇ ಸಾಲಿನಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪಶುಸಂಗೋಪನೆ 2404-00-191-1-16 
ಆರ್ಥಿಕ-ರೂ. ಲಕ್ಷಗಳಲ್ಲಿ 


ವಿಶೇಷ 


ಘಟಕ ಯೋಜನೆ 422 


5] 1 ಷೈನುಗಾರಿ 73 ಇಂ/ಮುಣೆ ಘಟಕ ಒಟ್ಟು 
|ಸಂ.| ರಕ 7 ಇನ ಘಾತ FT Fe 
7 [Sond ನಗರ 3780) | 7 3510 7.26 729) 33 
[2 ಜಂಗಳೂರು ಗ್ರಾಮಾಂತರ. | 3240 6 TAR 3 
3 ಚಿತ್ರದುರ್ಗ | 6480 2 S90 44 1242 56 
[4 lagpಾರ 40 3 972 3 
| 5 ದಾವಣಗೆರೆ 5940 T1 50 4 6 53 
' 6 [ಕೋಲಾರ 5.940 1 5940 44 88 55 
7 ರಾಮನಗರ 270 3] 2970 2 OO s67 O27] 
ss 
9 ತುಮಕೂರು 7.560, 141 7.830 58° 1539) 72 
[10 ಮೈಸೊರು 700} 13) 700 52 140 65 
| 11 ಚಾಮರಾಜನಗರ 3.780 7 4050 30 783 O37 
| 12 ಚಿಕ್ಕಮಗಳೂರು 30 7 4050 30) 7831 37] 
13 ದಕ್ಷಿಣಕನ್ನಡ 1620 3 180 14 OO 3s 7 
lens OO 5.400 0 533s 4 1094 si 
15 ಕೊಡಗು 1080 2 1080 $216 0 
16 ಮಂಡ್ಯ 4.320| § 4.050) 30) 837 38 
17 |ಉಡುಪಿ 1.080 2 1.080. 8 2.16 10 
18 ಬೆಳಗಾವ 8100 15 80) 60 1620 75 
19 ಬಾಗಲಕೋಟಿ 430- Bo 32 ga 
EN 1080 2s Ss TU 
[21 non ರ್‌ 2160 4 2295 7 446 2 
| 22 ಹಾವೇರಿ 32401 6 335 2 Oe 
' 23 ಉತ್ತರ ಕನ್ನಡ 1620, 3 Tass 1 31/14 
24 ವಿಜಯಪುರ 6480: 12) Gaol 48 1296 60 
| 25 'ಕಲಬುರಗಿ 8.640) 16) 8.775, WN 65] 1742 81 
| 26 [ಬಳ್ಳಾರಿ } 7.020 13 665° 49 1364 62 
27 [ಬೀದರ್‌ ; 5.9401 11 5940 44 ss ss 
28 (ಕೊಪ್ಪಳ & 37800 7 40503 37 
| 29 [ರಾಯಚೂರು ETT ETT 
30 ಯಾದಗಿಿ | OT 4320 Sao 3 864 40] 
ಮೊತ್ತ | 13554 251 13541) 1003| 27095 1254 


(CN 


# 


ರಾಷ್ಟೀಯ ಜಾನವಾರು ಮಿಷನ್‌ ಯೋಜನೆಯಡಿ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು: (ವಿಶೇಷ ಘಟಕ ಯೋಜ 
ಲ $ 


ಕ TO ' ಜಲ್ಲೆಯ ; ಗ್ರಾಮೀಣ ಹತ್ತಲಕುಕ 7 ಗ್ರಾಮಣತನ ಪಣ ಗ್ರಾಮೀಣ ಹಿತ್ತಲ ಹಂದ 
ಸಂ. | ಜನಸಂಖ್ಯೆ ಅಭವೃದ್ಧಿ ಕಾರ್ಯಕ್ರಮ  ;  ಅಭವೃದ್ಧಿ ಕಾರ್ಯಕ್ರಮ ಅಅವೃದ್ಧಿ ಕಾರ್ಯಕ್ರಮ 
| | OT 7 ಫ್‌ ಆರಿತಗುರ ರ 
i (ರೂಗಳಲ್ಲ) | -ಗುರಿ (ರೂಗಳಲ್ಲ) | ಗುರಿ , (ರೂಗಳ) ! ಗುರಿ [ 
1 | ಪೆಂಗಳೂರು ನಗರ ! 199870 oo * 3 | 118800 2 75600 Wi 
2: ಬೆಂಗಳೂರು ಗ್ರಾ | 181501 ಸ 18800] : ..2| 11880 2 75600}: 4; 
| 3 | ಚಿತ್ರದುರ್ಗ | 333571 | 237600 4| 237600 4, 132300 7; 
MB or 272891 | 178200 | 3} 178200 | 3| 113400! 6 
_5 ದಾವಣಗೆರೆ | 315925| 237600 : 4| 237600 {__4| 132300 7 
| 5 | ಕೋಲಾರ 327424 | 237600 4| 237600 4] 132300 EX 
7 | ರಾಮನಗರ | 164788| 118800 2| 118800| 2 | 75600 3 
| 3 | ಶಿವಮೊಗ್ಗ | 225316, 178200 31 178200 3| 94500 5 
9 | ಸುಮಕೂರು: | 429957| 297000 |. 5 297000 | : 5| 170100| 91 
10 | ಮೈಸೂರು 380388 | 237600 4| 237600 4 [ 1512001 8] 
11 | ಜಾಮರಾಜನಗರ | 221650| 118800] 2 118800 | 2 9500) 41 
| 12 | ಚಿಕ್ಷೆಮಗಳೂರು | 218406| 118800 2, 18800] -.2| 9500] 5 
3 |.ದಕ್ಷಿಣಕನ್ನತ 102737| 59400 | 1 59400 1] 37800| 2 
14 | ಹಾಸನ | 298013} 178200 3] 178200 3, 113401 6 
15 | ಕೊಡಗು 64618} 59400 | 1) 59400[ 1| 18900] 1] 
(16 | ಮಂಡ್ಯ | 221943 118800 | 2| 118800 | 2] 94500 5} 
17 | ಉಡುಪಿ 55996 | 59400 1| 59001 1] 18900 1} 
| 18 | ಬೆಳಗಾವ 448375 | 297000 s| 297000 § 5] 189000] 10 
19 | ಪಾಗಲಕೋಟಿ [ 238014 | 178200 3| 178200 | 3| 94500! 5] 
| 20 |ಧಾಶವಾಡ | 71387 59400 1 59400 | 1| 37800 2] 
21 | ಗೆದಗ | 127515 59400 1 59400 1 56700 3 
22 | ಹಾವೇರಿ |” 188161 | 118800 2 118800 2). 756001 a4] 
23 | ಉತ್ತರ ಕನ್ನಡ | 78859[ 59400| 1) 59400} 1|) 37800} 2| 
24 | ವಿಜಯಪರ 364088 | 237600 4 237600 4| 15120) 3 
25 | ಕಲಬುರಗಿ | 489697 | 297000 5|” 297000 5| 189000; 10 
26 ಬಳ್ಳಾರಿ 366016 | 237600 4| 237600} 4) 132300 | 8 
27 | ಜೀದರ್‌ | 330419 237600 |. 4| 237600 | 4] 132300 7 
| | ಕೊಪ್ಗಳ | 222935 | 118800 2. 118800 2 94500 5 
| 29 | ರಾಯಚೂರು | 313581| 237600 a| 237600] 4} 113400 
| 30 | ಯಾದಗಿರಿ 241721| 178200 3 178200 3] 94500 
ಒಟ್ಟು 7495763 | 4989600 84| 4989600 84] 3024000; 160 


ಯೊ 


[<3 


ಜನೆಯಡಿ ಫಲಾನುಭವಿ ಆಧಾರಿತ ಕಾರ್ಯಕ್ರಮಗಳು: 


ತ ಜಲ್ಲೆಗಳು ಜಲ್ಲೆಯ ಗ್ರಾಮೀಣ ಹಿತ್ತಲ ಕುರಿ] ಗ್ರಾಮೀಣ ಹಿತ್ತಲ ಮೇಕೆ ಗ್ರಾಮೀಣ ಹಿತ್ತಲ ಹಂದಿ] 
| ಸಂ. ಜನಸಂಖ್ಯೆ ಅಭವೃಧ್ಧಿ ಕಾರ್ಯಕ್ರಮ |; ಅಭವೃದ್ಧಿ ಕಾರ್ಯಕ್ರಮ ಅಭವೃದ್ಧಿ ಕಾರ್ಯಕ್ರಮ 

| ಆರ್ಥಿಕ ಗುಕ'7 `ಫ್‌ತಕ | ಆರ್ಥಿಕ'ಗುರಿ'] ' ಭೌತಿಕ ಆರ್ಥಿಕ ಗುರಿ | ಫೌತಿಕ 

| (ರೂಗಳಲ್ಲ) ಗುರಿ (ರೂಗಳಲ್ಲ) ಗುರಿ ಅ) ! 

2 | ಪಂಗೊರುನಗರ (, 28415| 900] i 59000 1 ವ 
2 | ಬೆಂಗಳೂರು ಗ್ರಾ | KR 59400 1} 59400 1| 18900 1] 
3, | ಕತ್ರದರ್ಗ | 366526 3178200 | 178200 | 3} 113400 6 
4 | ಚಿಕ್ಕಐಳ್ಳಾಪರ 139201 | 118800 2| 118800 2] 56700} 3 | 
೨ | ದಾವಣಗರೆ | 191754} 118800} 2| 118800 2 75600, 4 
| [ಕೋಲಾರ 72143 59400 | 1} 59400} 1) 37800) 2] 
7 | ರಾಮನಗರ ' 191631 59400 1| 59400 1] 18900} 1 
8 ಶಿವಮೊಗ್ಗ | 499631 59400! 1| 59400 1] 189000 1 
೨ | ತುಮಕೂರು | 180024 18800] 2| 118800 2 75600 | 4 
10 | ಮೈಸೂರು 257081 | 118800 2| 118800 2| 113400 § 
11 | ಜಾಮರಾಜನಗರ 96434 | 59400 | 1, 59400 1] 37800 2 
12 | ಚಕ್ಷಮಗಳೂರು 40142) 59400 1| 59400 1]| 18900 1 
13 | ದಕ್ಷಿಣಕನ್ನಡ 65844; 59400} 1 59400 1 37800 ತ 
114 | ಹಾಸನ 27896| 59400 1 59400 1 18900 1 
15 | ಕೊಡಗು 56298 | 59400 i, s9001 1} 18900 1 
16 | ಮಂಡ್ಯ 17361 59400 1| 59400 ' 1 18900 | 3 
17 | | 413596] s900| 1] 500 1/| 1890[ 1} 
18 |ಪೆಳಗಾವಿ | 253876] 118800] 2) 118800} 2| 11400] 6 
13 | ಲಾಗಲಕೋಟೆ | 80820 59400 1| 59400} 1 37800 2 
20 | ಧಾರವಾಡ 50089 | 59400! 1 59400 1|- 18900| 1 
21 ಗದಗ | 50637) 59400} 1| 59400} 1i| 18900 1 
| 32 | ಹಾವೇರಿ | 126249 | 59400 | 1 500° 1] 56700 3 
| 33 | ಉತ್ತರ ಕನ್ನಡ | 27949 59400 1 59400 1 18900 1 
|24 | ವಿಜಯಮರ 31644 | ° 59400 11 59400 1 18900 1 
(25 | ಕಲಬುರಗಿ 50074) 59400 1} 59400| 1 18900 1 
126 ಬಳಾರಿ 334131 | 178200 3| 178200 3| 132300 ೫ 
| 27 | ಜೀದರ್‌ | 2147591 118800 2| 118800 2!  94500| 5 
28 | ಕೊಪ್ಪಳ 152563 | 118800 2| 11880! 27ರ 4 
| 29 | ರಾಯಚೂರು 334023! 178200 3| 178200 | 3] 132390[ 7 
30 ಯಾದಗಿರಿ 128724 118800 | 2| 18800| 2] s600| 3 
| | | 
ಒಟ್ಟು 3429791 | 2613600 46] 2613600 44 | 1512000 80 


ಕರ್ನಾಟಕ ಸರ್ಕಾರ 
ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ 
2019-28ನೇ ಸಾಲಿನಲ್ಲಿ ಮ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪ ಶುಸಂಗೋಪನೆ 2404-00-191-1-16 
ಥಥಾಯೆ ಬ್ಲಿನ- 106 ಆರ್ಥಿಕ-ರೂ. ಲಕ್ಷಗಳಲ್ಲಿ 
[ಸಂ] ಜಿಲ್ಲೆಗಳು 3 ಸಂ/ನಣ ಘಟಕ 1 ಹೈನುಗಾರಿಕೆ ಒಟ್ಟು 
| } ವ ಮ ES | ಆರ್ಥಿಕ ] ಬೌತಿಕ ಆರ್ಥಿಕ ಭೌತಿಕ 
| ET 54540 18) 10800 72 
A slo. AF. IT. 4800 16: 950. 63 
ET ES TT 
§ | 6400 6 630 2) 12700 OO 85 
5 | 8600 86 870 2) 17300 115 
6 ಕೋಲಾರ 600 6 690 2) 1380 OO 92 
7 ರಾಮನಗರ 5400S 8 0 OO 72 
| 8 [ಶಿವಮೊಗ್ಗ 750 75 750 25 B00 OO 100 
| 9 ‘ತುಮಕೂರು Bo 37 1350 4 220 Te 
10 pr 1600 16 1140 38 23000 154 
560° 56 570° 19 11300 75, 
2 6.00 601 6000 20° 1200 80 
ಕ್ಷಿ 730 73 720 24 14500 97, 
| 14 ಹಾಸನ 9400. 94] 9300 31 18700 3 
15 ಕೊಡಗು 320 3 330 11 6.500: 43 
' 16 ಮಂಡ್ಯ 9900; 591300 3380 132 
17 ಉಡುಪಿ 190s) 600 20 ms 79 
18 [ಜಳಗಾವ [2340 234 2340 7 480 312 
19 [ಬಾಗಲಕೋಟೆ ' 850. 85 $40 28 16.900. 113 
20 "ಧಾರವಾಡ 5.200} 17. 10300 69 
2 ದಗ 4.500, is 9.000 60 
22 ಹಾವೇರಿ | 8.000) 2 1610 OO 107 
23 ಉತ್ತರಕನ್ನಡ 6.700 22) 13300 891 
24 |ನಿಜಯಮರ 10.900 109 36 2 KE) 145 
| 25 [ಕಲಬುರಗಿ 11.400 114 ] 38 22800 152' 
26 ಬಳ್ಳಾರ 770.100! iW 1020 34 20300 133) 
2% ಬೀದರ್‌ 8300 83 840 28 1670 Hl 
| 28 ಕೊಪ್ಪಳ | 760 76 7.500 25 15.100 101| 
29” [ರಾಯಚೂರು 960 96| 9.600 32 1920 128 
| 30 ಯಾದಗಿಿ 16300 pi 6. 300° 2 12600 84 
4 Total & 246. 70] 2467) 246. 30 821 | 493.00] 3288 
#: 
ls 
py 


ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ 
2019-20ನೇ ಸಾಲಿನಲ್ಲಿ ಮಹಿಳೆಯರಿಗಾಗಿ ಕಾರ್ಯಕ್ರಮ ಪಶುಸಂಗೋಪನೆ 2404-00-191-1-16 
ಆರ್ಥಿಕ-ರೂ. ಲಕ್ಷಗಳಲ್ಲಿ 


ಗಿರಿಜನ ಉಪ ಯೋಜನೆ-423 


ET ae | ಹೈನುಗಾಕಿ 13 ತುರ/ಮೇಕೆ ಘಟಕ ಒಟ್ಟು 
i ಸಂ. | ಟಾ | ಆರ್ಥಿಕ 7 ತ ಆರ್ಥಿಕ | ಭೌತ | 
1 ಬೆಂಗಳೂರು. ನಗರ. | 0540 1.08) 
il 2 ಜೆರೆಗಳಡರು7 ಸ್ರಾಸಂತರ " 1080 3 176 7) 
| 3 ಚಿತ್ರದುರ್ಗ 3.7800 7 1053 57] 
| 4 ಚಿಕ್ಕಬಳ್ಳಾಪುರ 2700 3 TT 
5 ಡಾವಾಗರೆ 430 736) 3] 
| 6 ಕೋಲಾರ |__ 160 3 284 
| 7 ರಾಮನಗರ 0540 1 0.81 3' 
| 8 [ವಮೊಗ್ಗ | 1.080 2 1.89] al 
' 9 [ುಮಕೂರು | 37807 746 
| 10 [ಮೈಸೂರು 5.4001 10 10.26 46! 
11 (ಚಾಮರಾಜನಗರ 2.160 4 392 1) 
12 ಚಿಕ್ಕಮಗಳೂರು 1080 2) 1.62 [ 
13 [ದಕ್ಷಣ ಕನ್ನಡ | 1620 3 2.57 10. 
[14 Bas TT ET 108 | 
ಕೊಡಗು SN TT 216) 4] 
ಮಂಡ್ಯ fi 05400 0.68 2 
ಉಡುಪಿ § ] 1.620) 3 1.62 3 
ಬೆಳಗಾವಿ WN | 5.4001 10 10.13) 45' 
ಬಾಗಲಕೋಟೆ i 160 3 3.24 isl 
20 ಧಾರವಾಡ 20) 3 
21 Non [Too] 2 2033 
22 ಹಾವೇರಿ 2700 5 500 2 
| 23 [ಉತ್ತರ ಕನ್ನಡ 0.540 1 108 3 
| 24 ವಿಜಯಪುರ TT 12 OO 6] 
[25 ಕಲಬುರಗಿ | 1.080 32 320) 
A TT 1323 ss 
27 [ದ್‌ 3 § 837 3 
28 ಕೊಪ್ಪಳ 1 32a 608 27 
29 ರಾಯಚೂರು TT 700 3 13.37 60 
| 30 ಯಾದಗಿರಿ 2.700) 5] 5.13 231 
ಮೊತ್ತ | 72.90| 135; 135.95] 602 


